ಕರ್ನಾಟಕ ವಿಧಾನ ಪರಿಷತು. 


1715 


ತುಕ್ಕೆ ಗುರುತಿಲ್ಲದ ಪ್ರಶ್ನೆಸಂಖ್ಯೆ | 
| ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನ ಸಭೆಯಿಂದ i 
ಮಾನ್ಯ ಸದಸ್ಯರ ಹೆಸರು | ಚನಾಯಿತಣಡವರು; | 
- | ಉತರನಟೇಕಾದ ದಿನಾಂಕ 23/03/2೦2೦ 
ಉತ್ತರಿಸುವ ಸಚಿವರು ಸನ್ಮಾನ್ಯ ವೆ, ಸದ್ಯಕೀಯ ಶಿಕ್ಷಣ ಸಚಿವರು 
ಕ್ರ ಪ್ರಶ್ನೆಗಳು ಉತರಗಳು 
ಸಂ. ಶ್ನೆ ಕಾತ್ತರಗಳು 


ಅ) 


ಬೀದರ್‌ ಜಿಲ್ಲೆಯ ಬ್ರೀಮ್ಸ್‌ ಕಾಲೇಜು 
| ಮತ್ತು ಆಸ್ಪತ್ರೆಯಲ್ಲಿ ಶುಶ್ರೂಹಕಿಯರು 
(ನರ್ಸ್‌) ಹಾಗೂ “ಡಿ” ಗ್ರೂಪ್‌ 
ನೌಕರರ ಮಂಜೂರಾತಿಯಾದ 
ಹುದ್ದೆಗಳು ಎಷ್ಟು; 


ಬೀದರ್‌ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಕಾಲೇಜು ಮತ್ತು ಅಸ್ಪತ್ರೆಗೆ ಒಟ್ಟು 337 
ಶುಶ್ರೂಷಕರ ಹುದ್ದೆಗಳು ಹಾಗೂ 17 ಗ್ರೂಪ್‌ "ಡಿ' ಹುದ್ದೆಗಳು ಮಂಜೂರಾಗಿರುತ್ತವೆ. 


ಆ) 


ಅದರಲ್ಲಿ ಖಾಯಂ ಇರುವವರ ಸಂಖ್ಯೆಃ 
ಹಾಗೂ ಹೊರಗುತ್ತಿಗೆ ಆಧಾರದ 
ಮೇಲೆ ತೆಗೆದುಕೊಂಡ ನೌಕರರ 
ಸಂಖ್ಯೆ ಎಷ್ಟು; ಅವರನ್ನು ನೇಮಕಾತಿ 
ಮಾಡಲು ಯಾವ ನಿಯಮವನ್ನು 
ಅನುಸರಿಸಲಾಗಿದೆ; 


ಹೊರಗುತ್ತಿಗೆಯಿಂದ ನೇಮಕ 
ಮಾಡಲು ಪತ್ರಿಕಾ ಜಾಹಿರಾತು 
ಹೊರಡಿಸಲಾಗಿದೆಯೇ: ಮತ್ತು 
ನೇಮಕಾತಿಗಾಗಿ ಯಾವ 
-| ಪ್ರಕ್ರಿಯೆಯನ್ನು ಮಾಡಲಾಗಿದೆ; 


(ಸಂಪೂರ್ಣ ವಿವರ ನೀಡುವುದು) 


ಈ 


| ಬ್ರಿಮ್ಸ್‌ ಕಾಲೇಜು & ಆಸ್ಪತ್ರೆ 

] ಹುದ್ದೆಯ ಮಂಜೂರಾತಿ |] ಖಾಯಂ | ಗುತ್ತಿಗೆ | ಹೊರ 
ಹೆಸರು L ಆಧಾರ | ಗುತ್ತಿಗೆ 
ಶುಶ್ರೂಷಕರು 337 272 - 13 
ಗ್ರೂಪ್‌ ಡಿ” 187 176 


ಖಾಲಿ 


n | 


ಬೀದರ್‌ ಸಂಸ್ಥೆಯ ಕಾಲೇಜು . ಮತ್ತು ಆಸ್ಪತ್ರೆಗೆ 2005-06ರಲ್ಲಿ ಪತ್ರಿಕಾ | 
ಪ್ರಕಟಣೆಯನ್ನು ಹೊರಡಿಸಿ ಒಟ್ಟು 272 ಶಶ್ರೂಷಕರನ್ನು ಕೆ.ಇ.ಎ. ಪರೀಕ್ಷೆ 
ಮುಖಾಂತರ ನೇಮಕ ಮಾಡಿಕೊಳ್ಳಲಾಗಿರುತ್ತದೆ. ಹಾಗೂ 13 ಶುಶ್ರೂಷಕರನ್ನು 
ವಿವಿದೋದ್ದೇಶ ಸಹಕಾರ ಸಂಘದಿಂದ ಜಿಲ್ಲಾಧಿಕಾರಿಗಳ ಮೂಲಕ ಹೊರಗುತ್ತಿಗೆ 
ಆಧಾರದ ಮೇಲೆ ನೇಮಿಸಿಕೊಳ್ಳಲಾಗಿರುತ್ತದೆ. 


ಗ್ರೂಪ್‌-ಡಿ: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪತಿಯಿಂದ 18 ಗ್ರೂಪ್‌ | 
ಡಿ ನೌಕರರು ನೇಮಕಾತಿ ಹೊಂದಿದ್ದು, ಕಿಮ್ಸ್‌ ಸಂಸ್ಥೆಯಿಂದ ಒಬ್ಬರು ಗ್ರೂಪ್‌-ಡಿ 
ನೌಕರರು ವರ್ಗಾವಣೆಗೊಂಡಿರುತ್ತಾರೆ. ಹಾಗೂ 176 ಗ್ರೂಪ್‌-ಡಿ ಸಿಬ್ಬಂದಿಗಳನ್ನು 
ವಿವಿದೋದ್ದೇಶ ಸಹಕಾರ ಸಂಘದಿಂದ ಜಿಲ್ಲಾಧಿಕಾರಿಗಳ ಮೂಲಕ ಹೊರಗುತ್ತಿಗೆ 


| ಆಧಾರದ ಮೇಲೆ ನೇಮಿಸಿಕೊಳ್ಳಲಾಗಿರುತ್ತದೆ. 


ಇ) 


ಬ್ರೀಮ್ಸ್‌ ಕಾಲೇಜಿನಲ್ಲಿ ಎರವಲು 
ಸೇವೆಯ ಮೇಲೆ ಬಂದ ಸೌಕರರು 
ಅವ್ಯವಹಾರದಲ್ಲಿ ಪಾಲ್ಗೊಂಡಿದ್ದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ, ಆ ನೌಕರರ ವಿರುದ್ಧ 
ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ; 


ಈ) 


(ಸಂಪೂರ್ಣ ವಿವರ ನೀಡುವುದು) ] 
ಎರವಲು ಸೇವೆಯ ಮೇಲೆ ಬಂದ 


ನೌಕರರು ಅದೇ ಸ್ಥಳದಲ್ಲಿ 
ಮುಂದುವರಿಯಲು ಕಾರಣವೇನು; 
ಅದೇ ಸ್ಥಳದಲ್ಲಿ ಮುಂದುವರಿಸಿದ್ದು 
ಯಾವ ಉದ್ದೇಶಕ್ಕಾಗಿ? 


ಬೀದರ್‌ ಪೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಖರೀದಿ, ಸಿಬ್ಬಂದಿ ನೇಮಕ, ಮತ್ತು 
ಇತರೆ ಕಾಮಗಾರಿ, ಖರೀದಿಗಳಲ್ಲಿ ಸುಮಾರು ರೂ.8.00 ಕೋಟಿಗಳ ಹಣದ 
ಅವ್ಯವಹಾರ ನಡೆದಿರುವುದಾಗಿ ಭ್ರಷ್ಟಾಚಾರ ನಿಗ್ರಹದಳದಲ್ಲಿ ದೂರು ದಾಖಲಾದ 
ಹಿನ್ನೆಲೆಯಲ್ಲಿ, ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 122 ಎಂಎಸ್‌ಎಫ್‌ 2೦18, 
ದಿನಾಂಕ;29-06-2018 ರನ್ವಯ ಈ ಕೆಳಕಂಡ ಸಿಬ್ಬಂದಿಗಳ ವಿರುದ್ಧ ಮೊಕದ್ದಮೆ 
ದಾಖಲಿಸಿ ತನಿಖೆ ಕೈಗೊಳ್ಳಲು ಭ್ರಷ್ಟಾಚಾರ ನಿಗ್ರಹದಳಕ್ಕೆ ಅಭಿಯೋಜನಾ 
ಮಂಜೂರಾತಿ ನೀಡಲಾಗಿರುತ್ತದೆ. 


1 ಡಾ:ಚನ್ನಣ್ಣ ಸಿ, ಹಿಂದಿನ ನಿರ್ದೇಶಕರು, 

2. ಡಾ: ಶಿವಕುಮಾರ್‌ ಶೆಟಕಾರ, ಹಿಂದಿನ ವೈದ್ಯಕೀಯ ಅಧೀಕ್ಷಕರು. 
3. ಶ್ರೀ ಆನಂದಸಾಗರ ರೆಡ್ಡಿ; ಹಿಂದಿನ ಸಿ.ಇ.ಓ. 

4. ಶ್ರೀಮತಿ ಅನುಷಯಾ, ಸಹಾಯಕ ಆಡಳಿತಾಧಿಕಾರಿಗಳು 

5. ಶ್ರೀ ಬಾಬು ಕೋಟೆ, ಕಛೇರಿ ಅಧೀಕ್ಷಕರು. 

6. ಶ್ರೀ ಪ್ರಕಾಶ ಶರಣಪ್ಪ ಮಡಿವಾಳ, ಕಛೇರಿ ಅಧೀಕ್ಷಕರು 


7. ಶ್ರೀ ಪ್ರಕಾಶ ಮಾಳಗೆ, ಪ್ರ.ದ.ಸ 


| 8. ಶ್ರೀಮತಿ ವರ್ಷ ದೇಶಮುಖ್‌,ಪ್ರ.ದ.ಸ 


9. ಶ್ರೀ ಮಾಚೆ ಕಲ್ಲಪ್ಪ, ನಿವೃತ್ತ ಕಛೇರಿ ಅಧೀಕ್ಷಕರು ಸಿ 
10. ಶ್ರೀ ಶಿವಾಜಿ, ದ್ದ ದಸ. 


ಸದರಿ ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ತನಿಖೆಯನ್ನು sedis -ಶ್ರೀ 
ನಿಶ್ಚಿತ್‌ ವಿ.ಡಿ. "ಆರ್ಥಿಕ ಸಲಹೆಗಾರರು. ಕಿದ್ವಾಯಿ ಸ್ಮಾರಕ ಗಂಥಿ ಸಂಸ್ಥೆ, 
ಬೆಂಗಳೂರು ಇವರನ್ನು ದಿನಾಂಕ: A ಅಧಿಸೂಚನೆಯನ್ವಯ 
ತನಿಖಾಧಿಕಾರಿನ್ನಾಗಿ ನೇಮಿಸಲಾಗಿದ್ದು. ತನಿಖಾಧಿಕಾರಿಗಳು ತನಿಖೆ ಕೈಗೊಂಡು 
ದಿನಾಂಕ;19/06/2018 ರಂದು ಸರ್ಕಾರಕ್ಕೆ . ವರದಿಯನ್ನು ಸಲ್ಲಿಸಿರುತ್ತಾರೆ. 


ಸದರಿಯವರ ವರದಿಯನ್ನು ಪರಿಶೀಲಿಸಿದ "ನಂತರ ಸರ್ಕಾರದ "ವತಿಯಿಂದ 


| ದಿನಾಂಕ: ೦4/೦8/2018 ರಂದು ಈ ಕೆಳಕಂಡ ಆರೋಪಿತ ಅಧಿಕಾರಿ/ನೌಕರರಿಗೆ 


ದೋಷಾರೋಪಣಾ ಪಟ್ಟಿ ಜಾರಿ ಮಾಡಲಾಗಿರುತ್ತದೆ. 


ಕ್ರ.ಸಂ ಅಧಿಕಾರಿ/ಸಿಬ್ಬಂದಿ ಹೆಸರು | 
[1 [ಡಾ.ಸಿ ಚನ್ನಣ್ಣ ನಿರ್ದೇಶಕರು ಫ 
[2 ಶ್ರೀ ಅನಂದಸಾಗರ ರೆಡ್ಡಿ, ಮುಖ್ಯ ಆಡಳಿತಾಧಿಕಾರಿ | 
13 ಡಾ:ಶಿವಕುಮಾರ್‌ ಶೆಟಕಾರ, ಹಿಂದಿನ ವೈದ್ಯ 
ಅಧೀಕ್ಷಕರು 


4 Tಕ್ರೇಷುತಿ ಅನುಷಯಾ ಸಹಾಯಕ ಇಡಕಾಕಕಾರಿ' 
5 ವಾ್‌ಾನನನ್ನಾ ಪರವಾ ಇರ 
ಅಧೀಕ್ಷಕರು 4 ಹ 
[6 ಶ್ರೀ ಬಾಬು ಕೋಟೆ`ಸಛೇರಿ ನಷ i 
7 ಕ್ರೀ ಪ್ರಕಾತ ಮಾಳಗೆ `ಪ್ರಢವ ದರ್ಜೆ ಸಹಾಹಕರು 
'8ಿ ಶ್ರೀಮತಿ ವರ್ಷಾ, ಪ್ರಥಮ ದರ್ಜೆ ಸಹಾಯಕರು 


ತತ್ಸಂಬಂಧ ಆರೋಪಿತ ಸಿಬ್ಬಂದಿಗಳು ಸಲ್ಲಿಸಿರುವ ಸಮಜಾಯಿಷಿಗಳನ್ನು 
ಪರಿಶೀಲಿಸಲಾಗುತ್ತಿದೆ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸಿಬ್ಬಂದಿಗಳನ್ನು 
ಹೊರತುಪಡಿಸಿ, ಇತರೆ ಇಲಾಖೆಯ ಅಧಿಕಾರಿ/ಸಿಬ್ಬಂದಿಗಳ ವಿರುದ್ಧ ಇಲಾಖಾ 
ವಿಚಾರಣೆ ನಡೆಸಲು, ಆರೋಪಿತ ಸಿಬ್ಬಂದಿಗಳ ಮಾತೃ ಇಲಾಖೆಗಳಾದ ಆರೋಗ್ಯ 
ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಯೋಜನಾ ಇಲಾಖೆಯ ಸಹೆಮತಿಯನ್ನು 


[) 
ಕೋರಲಾಗಿದ್ದು, ಪ್ರಸ್ತಾಪಿತ ಇಲಾಖೆಗಳಿಂದ ಸಹಮತಿ ಸ್ವೀಕೃತವಾದ ನಂತರದಲ್ಲಿ 


| ಇಲಾಖಾ ವಿಚಾರಣೆ ನಡೆಸುವ ಕುರಿತು ಕ್ರಮವಹಿಸಲಾಗುವುದು. 


ಬ್ರಿಮ್ಮ ಹಿಂದಿನ ನಿರ್ದೇಶಕರಾದ. ಡಾ:ಸಿ ಚನ್ನಣ್ಣ ಇವರನ್ನು ಇವರ ಮಾತೃ 
ಸಂಸ್ಥೆಯಾದ ವಿಜಯನಗರ ವೈದ್ಯ ಕೀಯ ವಿಜ್ಞಾನಗಳ ಸಂಸ್ಥೆ ಬಳ್ಳಾರಿ ಇಲ್ಲಿಗೆ 
ಹಿಂದಿರುಗಿಸಲಾಗಿದೆ. 

ಸಂಸ್ಥೆಯಲ್ಲಿ' ಈ ಹಿಂದೆ ಮುಖ್ಯ ಆಡಳಿತಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದ 


ಶ್ರೀ ಅಸಂದಸಾಗರ ರೆಡ್ಡಿ ಇವರು ವಯೋನಿವೃತ್ತಿ ಹೊಂದಿದ್ದು, ಸದರಿಯವರ ವಿರುದ್ಧ 
ವಿಚಾರಣೆ ಕೈಗೊಳ್ಳಲು ಇವರ ಮಾತೃ ಇಲಾಖೆಯಾದ ಯೋಜನಾ ಇಲಾಖೆಯಿಂದ 


ಸಹಮತಿ ಕೋರಲಾಗಿದೆ. 

ಇನ್ನುಳಿದಂತೆ, ಈ ಕೆಳಕಂಡ ನೌಕರರುಗಳು ಮೂಲತಃ ಆರೋಗ್ಯ ಮತ್ತು 
ನುಶಂಬ ಕಲ್ಯಾಣ ಇಲಾಖೆಯ ನೌಕರರಾಗಿದ್ದು ಇವರುಗಳನ್ನು ಮಾತೃ ಇಲಾಖೆಗೆ 
ಹಿಂದಿರುಗಿಸಲಾಗಿದೆ. 


| ಕ್ರಸಂ ಸಿಬ್ಬಂದಿ ಹೆಸರು ಪದನಾಮ 


| ಸಹಾಯಕ ಆಡಳಿತಾಧಿಕಾರಿ 
ಕಚೇರಿ ಅಧೀಕ್ಷಕರು - 


ಧಾರ ಆಧೇಕ್ಷತರು | 
4 1ಶ್ರೀಪ್ರಕಾಶ ಮಾಳಗೆ ಪ್ರಥಮ ದರ್ಜೆ ಸಹಾಯಕರು 
) SPR le 


pe 


md 


'| ದಾಖಲಿಸಿ, ತಡೆಯಾಜ್ಞೆಯನ್ನು ತಂದಿರುವುದರಿಂದ, ಸಂಸ್ಥೆಯ ' ಕರ್ತವ್ಯದಲ್ಲಿ | 


ಈ ಪೈಕಿ, ಶ್ರೀ ಪ್ರಕಾಶ ಶರಣಪ್ಪ ಮಡಿವಾಳ ಮತ್ತು ಶ್ರೀ ಪ್ರಕಾಶ ಮಾಳಗೆ 
ಇವರುಗಳು ಸದರಿ" ವರ್ಗಾವಣೆ ಆದೇಶಕ್ಕೆ ಮಾನ್ಯ ಉಚ್ಚ ನ್ಯಾಯಾಲಯ, 
ಕಲಬುರ್ಗಿಪೀಠ ಇಲ್ಲಿ ರಿಟ್‌ ಪಿಟೀಷನ್‌ ಸಂ: 205160-61/2016ರ ಪ್ರಕರಣಗಳನ್ನು 


ಮುಂದುವರೆದಿರುತ್ತಾರೆ. ಮಾನ್ಯ ನ್ಯಾಯಾಲಯವು ನೀಡಿರುವ ತಡೆಯಾಜ್ಞೆಯನ್ನು | 
ತೆರವುಗೊಳಿಸಲು ಕ್ರಮಕ್ಕೆಗೊಳ್ಳಲಾಗುತ್ತಿದೆ. 
ಈ ಹಿನ್ನೆಲೆಯಲ್ಲಿ, 'ಶ್ರೀ ಪ್ರಕಾಶ ಶರಣಪ್ಪ ಮಡಿವಾಳ ಮತ್ತು ಶ್ರೀ ಪ್ರಕಾಶ] 
ಮಾಳಗೆ ಇವರುಗಳನ್ನು ಅವರು ಕಾರ್ಯನಿರ್ವಹಿಸುತ್ತಿದ್ದ ಶಾಖೆಯಿಂದ ಹಣಕಾಸಿನ 
ವ್ಯವಹಾರವಿಲ್ಲದ ಶಾಖೆಗಳಿಗೆ ಆಂತರಿಕ ಬದಲಾವಣೆ ಮಾಡಲಾಗಿರುತ್ತದೆ. 


[i : } 


ಕಡತ ಸಂ: ಎಂಇಡಿ 97 ಎಂ ಎಸ್‌ ಎಫ್‌ 2020 


} 


ವೈದ್ಯಕೀಯ ಶಿಕ್ಷಣ ಸಚಿವರು. 


